ಕರ್ನಾಟಕ ವಿಧಾನ ಪರಿಷತ್ತು. 


ಚುಕ್ಕೆ ಗುರುಶಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವವರು 


785 


ಶ್ರೀ ಬಿ.ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಮಾನ್ಯ ಪೌರಾಡಳಿತ ಮತ್ತು .ಸಣ್ಣ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಜಿವರು 


25.07.2019 


ಕ್ರ ಪ್‌ ಉತ್ತರ 
ಸಂ ' 
ಅ) | ಕಲಬುರಗಿ ಮತ್ತು ಕರ್ನಾಟಕ ರಾಜ್ಯ ಸಣ್ಣಿ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು ಕೆಲಬುರಗಿ ಮತ್ತು ಯಾದಗಿರಿ 
ಯಾದಗಿರಿ ಜಿಲ್ಲೆಯಲ್ಲಿನ ಸಣ್ಣ ಕೈಗಾರಿಕೆಗಳ ಶೆಡ್‌ಗಳ ವಿವರ ಈ ಕೆಳಕಂಡಂತಿದೆ. 
ಜಿಲ್ಲೆಗಳಲ್ಲಿರುವ . ಸಣ್ಣ' 
ಕಿ ಗಾರಿಕೆಗಳ ತಡ್‌ಗಳ |[3 ಕೈಗಾರಿಕಾ ವರ್ಣ ಸ್ಥಾಪನಾ ಮಳಿಗೆಗಳು 
ಲ. ಸಂ |ವಸಾಹತುವಿನ [ಎಕರೆಗಳಲ್ಲಿ | ವರ್ಷ 
ಸಂಖ್ಯೆ ಎಷ್ಟು (ವಿವರ ಹೆಸರು ೫ ನಿಮಕವುಡು ಷಾ ಪಾಠ 
ನೀಡುವುದು) ಮಾಡಿರುವುದು (ಉಳಿದಿರುವುದು 
ಕಲಬುರಗಿ 
ಜಿ 
n ಆಳಂದ 10.00 1983 4 4 [0 
!12) ಚೆಂಚೋಳೆ 10.00 1985 F] Wee 7 
13) | ಚಿತ್ತಾಪರೆ To 787 F] § [0] 
| p 
4) | ಶಹಬಾದ್‌ iso (197° 8 7 ) 
1ನೇ ಹರಿತ. 
55 ಶಹೆಜಾದ್‌ 000 20 [) 0 [) 
2ನೇ ಹಂತ 
[3 ಕಲವರ 1730 562 7 47 [0 
7 ಕಷನೂಹ 3 984 [3 [3 [) 
1ನೇ ಹಂತ 
§) ಕಪನೊರು 1150 $77 [) [) [¥ 
| 2ನೇ ಹಂತ ' 
7 TT ಗ್‌ 7700 [7 7 ) ) 
10) ಸೇಡಂ 16.70 i990 8 § 0 
ಒಟ್ಟು T00 146 138 $ 


ಯಾದಗಿರಿ ಜಟೆ 


26.80 


fl) ಶಹಪಕ 1991 0 0 [ 
2 | SoS O00 [583 4 4 0 
ಒಟ್ಟ [3680 4 4 0 


ಅ) |ಸಣ್ಣ ಕೈಗಾರಿಕೆ7ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತವು ಸಣ್ಣ ಪ್ರಮಾಣದ 
ಶೆಡ್‌ಗಳಿಂದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ, ನಿಗಮವು ರಾಜ್ಯದಾದ್ಯಂತ ಉತ್ತಮ 
ಸರ್ಕಾರಕ್ಕೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಕೈಗಾರಿಕಾ ವಸಾಹತುಗಳನ್ನು ಸ್ಥಾಪಿಸಿ, 
ಬರುತ್ತಿರುವ ಅದಾಯ [ರಲ್ಲ ಕ್ಯಗಾರಿಕಾ ಮಳಿಗೆಗಳನ್ನು ನಿರ್ಮಿಸಿ ನಿವೇಶನಗಳನ್ನು ಅಭಿವೃದಿಪಡಿಸಿ ಲಾಭ) 
ಎಷ್ಟು (ವಿವರ ನು 4 4 ಲ 
ನೀಡುವುದು) ನಷ್ಟವಿಲ್ಲದ ಆಧಾರದ ಮೇಲೆ (No Profit/ No loss basis) ಮೌಲ್ಯವನ್ನು ನಿಗಧಿಪಡಿಸಿ 

ನಿಗಮದ ಮಳಿಗೆನಿವೇಶನಗಳ ಹಂಚಿಕೆ ನಿಯಮಾವಳಿಗಳನ್ನಯ ಹಂಚಿಕೆ ಮಾಡಲಾಗುತ್ತಿದೆ 
ಹಾಗೂ ಕೈಗಾರಿಕಾ ಶೆಡ್‌ಗಳನ್ನು ಕಂತು ಖರೀದಿ ಆಧಾರದ ಮೇಲೆ ಹಂಚಿಕೆ ಮಾಡುತ್ತಿದ್ದು 
ಪ್ರವರ್ಗವಾರು ಕೈಗಾರಿಕಾ ವಸಾಹತುಗಳ ಆಧಾರದ ಮೇಲೆ ಮಂಡಳಿಯಿಂದ ರೂಪಿಸಲ್ಪಟ್ಟಿರುವ 
ನಿಯಮಾವಳಿಗಳನ್ನಯೆ ಸೇವಾ ಶುಲ್ಕವನ್ನು ಮಾತ್ರ ಮಳಿಗೆಗಳ ಮೌಲ್ಯಕ್ಕೆ ಸೇರಿಸಿ ಹಂಚಿಕೆ 
ಮಾಡಲಾಗುತ್ತದೆ. 

'ಇ) |ಸದರಿ: ಜಿಲ್ಲೆಗಳಲ್ಲಿ ]ನಿಗಮದಿಂದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ನಿಗಮದಿಂದ ನಿರ್ಮಿಸಿರುವ ಕೈಗಾರಿಕಾ 
ಖಾಲಿ ಇರುವ ಸಣ್ಣಿ ವಸಾಹತುಗಳಲ್ಲಿ ಖಾಲಿ. ಉಳಿದಿರುವ ಕೈಗಾರಿಕಾ ಮಳಿಗೆಗಳ ವಿವರಗಳನ್ನು ಕೃಸಂ1ಅ]ರಲ್ಲಿ 
ಕೈಗಾರಿಕೆಗಳ ಶೆಡ್‌ಗಳ ನಮೂದಿಸಲಾಗಿದೆ NS , 

| ಸಂಖ್ಯೆ ಎಷ್ಟು ~ ಬಸಿ, , 
| ಮಾಹಿತ ! 
ನೀಡುವುದು) : - 

7 T2078 2077-18ನೇ ಸಾಲಿನಲ್ಲಿ ಹಾಸ ಕೈಗಾರಿಕಾ ವಸಾಹಪ ಸ್ಥಾಪನಗ ತಗತ್ಯವರುವ ಮಾಧ 
ಸಾಲಿನಲ್ಲಿ ಸಣ್ಣ ಸೌಕರ್ಯ. ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡಿದ ವಿವರಗಳು ಕೆಳಕಂಡಂತಿವೆ. 
ಕೈಗಾರಿಕೆಗಳ } 

ಅಭಿವ್ಯ ದ್ವಿಗಾಗಿ ಮತ್ತು ಕೈಗಾರಿಕಾ ಅನುದಾನ ರೂ. 

ಸಣ್ಣ ಕೈಗಾರಿಕೆಗಳ ಕ್ರಸಂ ವಸಾಹತು (ಲಕ್ಷಗಳಲ್ಲಿ) 
ಪಲಿಯಗಳಫಿ 

ಮೂಲಭೂತ 1 ಹಿರೆಶಕುನಾ 175.00 
ಸೌಕರ್ಯಗಳನ್ನು 7 ಷಾ 34030 

ಒದಗಿಸಲು ಬಿಡುಗಡೆ § 

ಮಾಡಿರುವ ಒಟ್ಟು - 515.50 
ಅನುದಾನವೆಷ್ಟು?(ವಿವ | . 

ರ ನೀಡುವುದು) 2017-18ನೇ ಸಾಲಿನಲ್ಲಿ ಸಣ್ಣ ಕೈಗಾರಿಕೆಗಳ ವಲಯಗಳಲ್ಲಿ ಹಾಲಿ ಇರುವ ಕೈಗಾರಿಕಾ 


ವಸಾಹತುಗಳ ಮೂಲಭೂತ ಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಉದ್ದೇಶಿಸಿ 

" ಕ್ರಿಟಿಕಲ್‌ ಇನ್‌ಫ್ರಾಸ್ವಕ್ಷರ್‌ ಅಭಿವೃದ್ಧಿ (Critical Infrastructure Development) 
ಯೋಜನೆಯಡಿಯ ಠಾಮಗಾರಿಗಳಿಗಾಗಿ ಸರ್ಕಾರವು ನಿಗಮಕ್ಕೆ ಅನುದಾನವನ್ನು ಬಿಡುಗಡೆ 
ಮಾಡಿದ್ದು, ವಿವರಗಳು ಕೆಳಕಂಡಂತಿವೆ. 


ರ್ಕಾರದ 


ಕೈಗಾರಿಕಾ ವಸಾಹತು 


ಅನುದಾನ 


 ರೂ:(ಲಕ್ಷಗಳಲ್ಲಿ) 


[1] ಫೊಳ್ಳೇಗಾಲ 42.00 
ಇ ಬ್‌ 
ಭಿ ಮಂಡ್ಯ ನಾಗಮಂಗಲ, ತಿಪಟೂರು 532.00 
ಮತ್ತು ಚಿಂತಾಮಣಿ 
ಹುನಗುಂದ. `ಪೌಶೂರು-ಧಾಕವಾಡ 
13) ಮತ್ತು ಚಾಮರಾಜನಗರ ಸ 
ಬಪ್ಪ 874.00 


ಸಿಐ 84 ಸಿಎಸ್‌ಸಿ 2019 


AAAL 


(ಎನ್‌. ನಾಗರಾಜು (ಎಂ.ಟಿ.ಬಿ) 
ಪೌರಾಡಳಿತ: ಮತ್ತು ಸಣ್ಣ ಕೈಗಾರಿಕೆ 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


